ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸ೦ಖ್ಯೆ 


1200 


ಮಾನ್ಯ ಸದಸ್ಯರ ಹೆಸರು 


ಶ್ರೀ. ಎಂ. ಎಲ್‌ ಅನಿಲ್‌ ಕುಮಾರ್‌ (ಸ್ಥಳೀಯ 
ಸಂಸ್ನೆಗಳ ಕ್ಲೇತ್ರ) 


ಉತ್ತರಿಸಬೇಕಾದ ದಿನಾಂಕ 


07.03.2022 


"ಉತ್ತರಿಸುವ ಸಚಿವರು 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


ಪ್ರಶ್ನೆ ಉತ್ತರ 

ಸಂ 

ಅ) | ರಾಜ್ಯದ ನಗರಗಳಂತೆ ಗ್ರಾಮೀಣ ರಾಜ್ಯದ ನಗರಗಳಂತೆ ಗ್ರಾಮೀಣ 
ಪ್ರದೇಶಗಳಲ್ಲಿರುವ ಪ್ರಾಥಮಿಕ ಆರೋಗ್ಯ | ಪ್ರದೇಶಗಳಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ 
ಕೇಂದ್ರಗಳನ್ನು ಮೇಲ್ಲರ್ಜಿಗೇರಿಸಿ ದಿನದ 24 | ದಿನದ 24 ಗಂಟೆಯೂ ಗ್ರಾಮೀಣ ಜನತೆಗೆ ಈಗಾಗಲೇ 
ಗಂಟೆಯೂ ಗ್ರಾಮೀಣ ಜನತೆಗೆ ಆರೋಗ್ಯ ಸೇವೆ | ಹಲವಾರು ' ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ 
ನೀಡುವ ಚಿಂತನೆ ಸರ್ಕಾರಕ್ಕಿದೆಯೇ; ಆರೋಗ್ಯ ಸೇವೆಯನ್ನು ನೀಡಲಾಗುತ್ತಿದೆ. 

ಆ) | ಹಾಗಿದ್ದಲ್ಲಿ ಗ್ರಾಮೀಣ ಪ್ರದೇಶದ ಜನತೆ ರಾಜ್ಯದ ಗ್ರಾಮೀಣ ಪ್ರದೇಶದ ಜನತೆ ತಾಲ್ಲೂಳು 


ತಾಲ್ಲೂಕು ಆಸ್ಪತ್ರೆಗಳಿಗೆ ಜಿಲ್ಲಾ ಆಸ್ಪತ್ರೆಗಳಿಗೆ 
ಅಲೆದಾಡುವುದನ್ನು ತಪ್ಪಿಸುವ ನಿಟ್ಟೆಸಲ್ಲಿ 
ಗ್ರಾಮೀಣ ಆಸ್ಪತ್ರೆಗಳನ್ನು ಉನ್ನತೀಕರಿಸುವ 
ಯಾವ ಯಾವ ಯೋಜನೆಗಳನ್ನು ಸರ್ಕಾರ 
ಹಮಿಘೊಂಡಿದೆ? (ವಿವರ ನೀಡುವುದು) 


ಆಸ್ಪತ್ರೆಗಳಿಗೆ, ಜಿಲ್ಲಾ ಆಸ್ಪತ್ರೆಗಳಿಗೆ ಆಲೆದಾಡುವುದನ್ನು 
ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರವು ಈ ಕೆಳಕಂಡ 
ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. 


* ರಾಜ್ಯದಲ್ಲಿ 960 ಪ್ರಾಥಮಿಕ ಆರೋಗ್ಯ 
ಕೇಂದ್ರಗಳನ್ನು (24/7) ಮಾದರಿಯಲ್ಲಿ |. 
ಸ್ಥಾಪಿಸಲಾಗಿದೆ. ಈ ಪ್ರಾಥಮಿಕ ಆರೋಗ್ಯ. 
ಕೇಂದ್ರಗಳಲ್ಲಿ ಆರೋಗ್ಯ ಸೇವೆಗಳ ಜೊತೆಯಲ್ಲಿ, 
ಶುಶ್ರೂಷಕಿಯರು ದಿನದ 24 ಗಂಟಿ ಹೆರಿಗೆ ಸೌಲಭ 
ಒದಗಿಸುತ್ತಿದ್ದಾರೆ. 


* ರಾಜ್ಯದಲ್ಲಿ 206 ಸಮುದಾಯ ಆರೋಗ್ಯ 
ಕೇಂದ್ರಗಳನ್ನು ಸ್ಥಾಪಿಸಲಾಗಿರುತ್ತದೆ. ಈ ಸಮುದಾಯ 
ಆರೋಗ್ಯ ಕೇಂದ್ರಗಳಲ್ಲಿ ಒಳರೋಗಿ, . ಹೊರರೋಗಿ 
ಹೆರಿಗೆ ಸೌಲಭ್ಯ, ನವಜಾತ ಶಿಶುವಿನ ಆರೈಕೆ, ಕುಟು೦ಬ 
ಯೋಜನೆ ಹಾಗೂ ತುರ್ತು ಸೇವೆಗಳನ್ನು 
ಒದಗಿಸಲಾಗುತ್ತಿದೆ ಹಾಗೂ ದಿನದ 24 ಗಂಟೆಯೂ ತಜ್ಞ 
ವೈದ್ಯರ ಸೇವೆಯನ್ನು ಗ್ರಾಮೀಣ ಜನತೆಗೆ 
ಒದಗಿಸಲಾಗುತ್ತಿದೆ. 


* 22 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು 
ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ 
ಮೇಲ್ಲರ್ಜಿಗೇರಿಸುವ ಕಟ್ಟಡ ಕಾಮಗಾರಿಗಳಿಗೆ 
ಈಗಾಗಲೇ ಅನುಮೋದನೆ ದೊರೆತಿದ್ದು ಪ್ರಕ್ರಿಯೆ 
ಚಾಲ್ತಿಯಲ್ಲಿದೆ. ಕಾಮಗಾರಿ ಪೂರ್ಣಗೊಂಡ ನಂತರ 
ಈ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 247 
ಆರೋಗ್ಯ ಸೆೇಪೆಗಳು ಲಭ್ಯವಾಗುವುದು. 


"ಕೋಲಾರ ಮತ್ತು ಚಿಕೃಬಳ್ಳಾಪುರ 
ಜಿಲ್ಲೆಗಳಲ್ಲಿರುವ ಪ್ರಾಥಮಿಕ ಆರೋಗ್ಯ 
ಕೇಂದ್ರಗಳಲ್ಲಿ ಮತ್ತು ಸಮುದಾಯ ಆರೋಗ್ಯ 
ಕೇಂದ್ರಗಳಲ್ಲಿ ಖಾಲಿ ಇರುವ ವೈದ್ಯರುಗಳ 


ಸಂಖ್ಯೆ ಎಷ್ಟು; ಖಾಲಿ ಇರುವ ವೈದ್ಯರ 
ಹುದ್ದೆಗಳನ್ನು ಭರ್ತಿ ಮಾಡಲು, ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು; (ವಿವರ ! 
ನೀಡುವುದು) 


yy ಕೋಲಾರ ಮತ್ತು ಚಿಕೈಬಳ್ಳಾಪುರ 
ಜಿಲ್ಲೆಗಳಲ್ಲಿರುವ ಪ್ರಾಥಮಿಕ ಆರೋಗ್ಯ 


ಕೇಂದ್ರಗಳಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆಗಳ 
ವಿವರ: 


ಪ್ರಾಆ.ಕೇಂದ್ರ 


ಜಿಲೆ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ 
ನಾ ಒಟ್ಟು ಸಂಖ್ಯೆ ಮನಮಾರಾ 7 ಕಾರ್ಯನಿರತ] ಖಾಲಿ 
ಹೋಲಾರ 66 66 66 0 
ಚಕ್ಕಬಳ್ಳಾಪುರ' 57 57 56 01 
ಾರ್ಷಜವಿಕರಿಗೆ ತೂಂದರೆಯಾಗದಂತ ವೈದ್ಯಾಧಿಕಾರಿ 
ಹುದ್ದೆ ಖಾಲಿ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ 
ಸಮೀಪದ ಕೇಂದೃಗಳಿಂದ ಪೈದ್ಯಾಧಿಕಾರಿಗಳನ್ನು 
ನಿಯೋಜಿಸುವ ಮೂಲಕ ಕ್ರಮ ಕೈಗೊಳ್ಳಲಾಗುತ್ತಿದೆ. 
2 ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 
ಜಿಲ್ಲೆಗಳಲ್ಲಿರುವ ಸಮುದಾಯ ಆರೋಗ್ಯ 
ಕೇಂದ್ರಗಳಲ್ಲಿ ಖಾಲಿ ಇರುವ ಮೈದ್ಯರ ಹುದ್ದೆಗಳ 
ವಿವರ: 
ಸೋಲಾರ ಡೆಲ್ಲೆಯ ಸಹಾದಾಹ ಆಕೋಗ್ಯ ಕಂದ್ರೆ ಸಂಖ್ಯೆ: 02 
ಹುಡ್ಡೆಗಳ ಮಂಮಾರಾತಿT ಕಾರ್ಯನಿರತ ಖಾಲಿ 
ವಿವರ 
ತಹ [VS 05 oT 
ದಂತ್ಯ ವೈದ್ಯರು 02 02 00 
ಹರಿಯ" K 
ವೈಡ್ಡರು 02 02 00 
ಒಂದು ವರ್ಷದ ಕಡ್ಡಾಯ ಸೇವೆಗೆ ನೇಮಿಸಲಾದ 
ಒಬ್ಬರು ತಜ ವೈದ್ಯರನ್ನು ಸಮುದಾಯ "ಆರೋಗ್ಯ 
ಕೇಂದ್ರ, ಬೇತಮಂಗಲ ಇಲ್ಲಿಗೆ ತಾತ್ಕಾಲಿಕವಾಗಿ 
ನೇಮಿಸಲಾಗಿದೆ. 
ಚಿಕ್ಕಬಳ್ಳಾಪುರ ಜೆಲ್ಲೆಯ ಸಮುದಾಯ್‌ ಆರೋಗ್ಯ ಕೇಂದ್ರ ಸಂಖ್ಯೆ 02 
ಹುಡ್ಜೆಗಳೆ ವಿವರ ಮನಮಾರಾತಿ] ಕಾರ್ಯನಿರತ ಖಾಲಿ 
ತದ್ಧಧು: [4 [1 ೫ 
ಷಕತ್‌ವೈದ್ಯರು [1 [2 [0 
ಹರಿಯ ವೈದ್ಯರು 02 01 01 


| ಪೈಡ್ಯರುಗಳನ್ನು 


| ಸೇವೆಗಾಗಿ ನೇಮಿಸಲಾಗಿದೆ. 


. ಸಾರ್ವಜನಿಕ ಆಸ್ಪತ್ರೆ ಚಿಂತಾಮಣಿಯಲ್ಲಿ ಒಬ್ಬರು 
ಖಾಯಂ ಸ್ಟೀರೋಗ ತಜರು ಮತ್ತು ಎನ್‌ಹೆಚ್‌ಎಂ 
ಅಡಿಯಲ್ಲಿ ಒಬ್ಬರು ಗುತಿಗೆ ಆಧಾರಿತ ಸ್ಪೀರೋಗ ತಜ್ಞರು 
ಕಾರ್ಯ ವಿರ್ವಹಿಸುತಿರುವುದರಿಂದ, ಸಮುದಾಯ 
ಆರೋಗ್ಯ ಕೇಂದ; ಬಟ್ಟಿಹಳಿಯಲ್ಲಿನ ಸ್ಪೀರೋಗ ತಜತೆ 
ಹುದ್ದೆಯನ್ನು ಖಾಯಂ ಆಗಿ ಭರ್ತಿ ಮಾಡುವವರೆಗೆ 
ಸಾರ್ವಜನಿಕ ಆಸ್ಪತ್ರೆ ಚಿಂತಾಮಣಿಯಲ್ಲಿ ಎನ್‌ಹೆಚ್‌ಎ೦ 
ಅಡಿಯಲ್ಲಿ ಕಾರ್ಯ ವಿರ್ವಹಿಸುತಿರುವ ಗುತ್ತಿಗೆ ಆಧಾರಿತ 
ಸ್ಟೀರೋಗ " ತಜರನ್ನು ತಾತ್ಕಾಲಿಕವಾಗಿ 
ನೇಮಿಸಲಾಗಿರುತ್ತದೆ. 4 

ಎಂಬಿಬಿಎಸ್‌ ಇಬ್ಬರು 
.ಸೇಂದ್ರು; 
ಸರ್ಕಾರಿ|' 


ಪದವಿ ಪೂರೈಸಿದ 
ಸಮುದಾಯ ಆರೋಗ್ಯ 


KAUN IS 
ಬಟ್ನಹಳ್ಳಿಗೆ ಒಂದು ವರ್ಷದ ಕಡ್ಡಾಯ್ದ 


ಸದರಿ ಜಿಲ್ಲೆಗಳಲ್ಲಿ . ಆಂಬುಲೆನ್ಸ್‌ ಗಳ 
ಕೊರತೆಯಿರುವುದು ಸರ್ಕಾರದ 
ಗಮಸಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಆಂಬುಲೆನ್ಸ್‌ ಗಳ ಕೊರತೆ `` ನೀಗಿಸಲು 
ಸರ್ಕಾರ ತೆಗೆದುಕೊಂಡಿರುವ 
ಕ್ರಮಗಳೇನು? (ಮಾಹಿತಿ ನೀಡುವುದು) 


ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿರುವ ಆಂಬ್ಯುಲೆನ್ಸ್‌ 
ಗಳ ವಿವರ: - 


ಜನ ಸಂಖ್ಯೆಗೆ 
ಬಿಲ್ಲೆ ಬನ ಸಂಖ್ಯೆ ಸ್‌ ಆಂಬ್ಯುಲೆನ್ಸ್‌ಗಳ ಶಿ” | ಒಟ್ಟು | ಕೊರತೆ 
ಸ ಇರುವ ಸ | ನ್‌ಗಳ 3 
ಆಂಬ್ಯುಲೆನ್‌ಗಳ ಈ ವಿವರ 
ವಿವರ 
ಫೋಲಾರ 16.53.320 [7 24 20 44] ಇಲ್ಲ 
ಚಿಕ್ಕಬಳ್ಳಾಪೆರೆ | 13,50,617 13 34 16 50 ಇಲ್ಲ 


ವಿಶ್ವ ಆರೋಗ್ಯ ಸಂಸ್ಥೆಯ ಮಾನದಂಡಗಳನ್ನ್ವಯ ಸಮತಟ್ಟು 
ಪ್ರದೇಶದ 100000೦ ಜನ ಸಂಖ್ಯೆಗೆ ಒಂದರಂತೆ ಹಾಗೂ 
ಗುಡ್ಡಗಾಡು ಪ್ರದೇಶಗಳಲ್ಲಿ 70,000 ಜನಸಂಖ್ಯೆಗೆ ಒಂದರರತೆ 
ಆಂಬ್ಯುಲೆನ್ಸ್‌ಗಳ ಸೇವೆ ಒದಗಿಸಲಾಗುತ್ತಿದೆ. ಆದರೂ ಕೋವಿಡ್‌ 
ನಂತ ತುರ್ತು ಸಂದರ್ಭದಲ್ಲಿ ಹೆಚ್ಚುವರಿ ಆಂಬ್ಯುಲೆನ್ಸ್‌ 
ಅವಶ್ಯವಿದ್ದಲ್ಲಿ, ಬಾಡಿಗೆ ಆಧಾರದಲ್ಲಿ ಅಂಬ್ಯುಲೆನ್ನ ಪಡೆಯಲು 
ಅವಕಾಶ ಇರುತ್ತದೆ. - 


ಆಕುಕ 57 ಎಸ್‌ಎ೦ಎಂ೦ 2022 


po 


eA 
್ಗ (ಡಾ।| ಕೆ. ಸಭಾಕರ್‌) 
ಆರೋಗ್ಯ'ಮತ್ತು, ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕಣ ಸಚಿವರು 


